ಕರ್ನಾಟಕ ವಿಧಾನ ಪರಿಷತ್ತು 
140ನೇ ಅಧಿವೇಶನ 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ : 240 (277) 
ಮಾನ್ಯ ಸದಸ್ಯರ ಹೆಸರು ಶ್ರೀಮತಿ ಎಸ್‌. ವೀಣಾ ಅಚ್ಚಯ್ಯ 


(ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


04-03-2020 
ಮಾನ್ಯ ಉಪಮುಖ್ಯಮಂತ್ರಿಗಳು, 


(ಲೋಕೋಪಯೋಗಿ ಮತ್ತು ಸ ಕಲ್ಯಾಣ ಇಲಾಖೆ) 


ಕ್ರಸಂ ಪ್ರಶ್ನೆ ಉತ್ತರ 
ಅ) | ಕೊಡಗು "ಜಿಲ್ಲೆ ಮಡಿಕೇರಿ ತಾಲ್ಲೂಕು, 
ಮಕ್ಕಂದೂರು-ತಂತಿಪಾಲ-ಮಾಂದಲಪಟ್ಟಿ 
ರಸ್ತೆಯ ಆವಂಡಿ ಗ್ರಾಮದ ನಾಪಂಡ ಕಾಡು 
ಎಂಬಲ್ಲಿ  ಮುಕ್ಕೋಡ್ಗ ಹೊಳೆಗೆ ಸೇತುವೆ 
ನಿರ್ಮಾಣವಾಗದೆ ಇರುವುದರಿಂದ ಆ ಬಂದಿದೆ. 
ಭಾಗದಲ್ಲಿನ ಹಲವಾರು ಗ್ರಾಮಗಳಿಗೆ ಸರಿಯಾದ 
ಸಂಪರ್ಕ ವ್ಯವಸ್ಥೆ ಇಲ್ಲದೆ ವಿಶೇಷವಾಗಿ 
ಕಳೆದೆರಡು ವರ್ಷಗಳಲ್ಲಿ ಸಾರ್ವಜನಿಕರಿಗೆ 
ತೊಂದರೆಯಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: 
ಈ) | ಬಂದಿದ್ದಲ್ಲಿ ಸುರಕ್ಷತೆ" ಹಾಗೂ ಸ್‌ 
ದೃಷ್ಟಿಯಿಂದ ಅತ್ಯಾವಶ್ಯಕವಾಗಿರುವ ಈ ಸೇತುವೆ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತದ ವತಿಯಿಂದ 
ಇದುವರೆಗೂ ನಿರ್ಮಾಣವಾಗದಿರಲು | ರಾಜ್ಯದ ವಿವಿದೆಡೆ 504 ಸೇತುವೆಗಳ ನಿರ್ಮಾಣ 
ಕಾರಣಗಳೇನು. ಕಾಮಗಾರಿಯನ್ನು ರೂ. 1590 ಕೋಟಿಗಳ ಮೊತ್ತದಲ್ಲಿ ಕೈಗೊಳ್ಳುವ 
ಪ್ರಸ್ತಾವನೆಯಲ್ಲಿ ಸದರಿ ಸೇತುವೆ ನಿರ್ಮಾಣವು ರೂ.1.50 ಕೋಟಿಗೆ 
ಸೇರ್ಪಡೆ ಮಾಡಿ ನಿರ್ಮಾಣ ಮಾಡಲು ಉದ್ದೇಶಿಸಲಾಗಿತ್ತು. 
ಆದರೆ ಅನುದಾನದ ಕೊರತೆಯಿಂದಾಗಿ ಈ ಸೇತುವೆ ಕಾಮಗಾರಿ 
ಕೈಗೆತ್ತಿಕೊಳ್ಳಲು ಸಾಧ್ಯವಾಗಿಲ್ಲ. 
33 ವರ್ಷದ್‌ ಸೇತುವೆ ನಿರ್ಮೌಣಿ | ವ್ರ ಅರ್ಥಿಕ ವರ್ಷದಲ್ಲಿ ಲಭ್ಯವಾಗುವ ಅನುದಾನದಲ್ಲಿ ಈ 
ಕಮಾಸಾಧಿಿಭ್ಬು ಪ್ರಾಡಂಭಿಸಲಾಗುವುರ್ದ? ಕಾಮಗಾರಿಗೆ ಪ್ರಥಮ ಆದ್ಯತೆ ನೀಡಿ ಸೇತುವೆ ನಿರ್ಮಾಣ 
ಪ್ರಾರಂಭಿಸಲು ಕ್ರಮವಹಿಸಲಾಗುವುದು. 
— 


ಸಂಖ್ಯೆಲೋಇ E-35 ಇಎಪಿ 2020 


(ಲೋಕೋಪಯೋಗಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ) 


